47 ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ * 531+616+599+495+496 

2 ಸದಸ್ಯರ ಹೆಸರು : ಶ್ರೀ ಯುತರುಗಳಾದ; ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾವದರು), ಅಲ್ಲಂ ವೀರಭದ್ರಪ್ಪ, ಅರವಿಂದ 
ಕುಮಾರ್‌ ಅರಳಿ, ಆರ್‌.ಬಿ.ತಿಮ್ಮಾಪೂರ, (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

3 ಉತ್ತರಿಸುವ ದಿನಾಂಕ : 24.09.2020 

4 ಉತ್ತರಿಸುವ ಸಚಿವರು : ಸನ್ಮಾನ್ಯ ಮುಖ್ಯಮಂತ್ರಿಯವರು 


(©) | 2018-2019 ಮತ್ತು 2019-2020ನೇ ಸಾಲಿನಲ್ಲಿ 
ಬೀದರ್‌ ಜಿಲ್ಲೆಗೆ ಬಿಡುಗಡೆಯಾಗಿರುವ ಅನುದಾನ 
ಎಷ್ಟು; ಸದರಿ ಅನುದಾನವು ಸಮರ್ಪಕವಾಗಿ ಬಳಕೆ 
ಆಗಿದೆಯೇ: (ತಾಲ್ಲೂಕುವಾರು ವಿವರ ಒದಗಿಸುವುದು) 


2018-2019 ಮತ್ತು 2019-2020ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲೆಗೆ 


ಮಂಡಳಿಯಿಂದ ಬಿಡುಗಡೆಯಾದ ಅನುದಾನ 
ರೂ. ಕೋಟಿಗಳಲ್ಲಿ 
ಆರ್ಥಿಕ ವರ್ಷ ಮಂಡಳಿಯಿಂದ ಬಿಡುಗಡೆಯಾದ 
ಅನುದಾನ | 
2018-19 91.51 
2019-20 60.45 | 
ಒಟ್ಟು 151.96 


2018-19 ಹಾಗೂ 2019-20ನೇ ಸಾಲುಗಳಿಗಾಗಿ ಬಿಡುಗಡೆ 
ಮಾಡಿದ ಅನುದಾನವನು ್ಲಿ ಅನುಷ್ಠಾನಾಧಿಕಾರಿಗಳು ಸಮರ್ಪಕವಾಗಿ 
ಬಳಸಿಕೊಂಡಿದ್ದಾರೆ. ತಾಲ್ಲೂಕುವಾರು ವಿವರ ಲಗತ್ತಿಸಿದೆ. 
(ಅನುಬಂಧ-1) 


(s) 2018-2019 ಸಾಲಿನಲ್ಲಿ ಬೀದರ್‌ ಜಿಲ್ಲೆಗೆ ಕಲ್ಯಾಣ 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 
ಕಾಮಗಾರಿ ಕೈಗೊಳ್ಳಲು ಅನುದಾನ ಕೋರಿ ಎಷ್ಟು 
ಪ್ರಸ್ತಾವನೆಗಳು ಸರ್ಕಾರಕ್ಕೆ ಬಂದಿವೆ. 


2018-19ನೇ ಸಾಲಿಗೆ ರೂ. 66.09 ಕೋಟಿ ಮೊತ್ತದ ಒಟ್ಟು 219 
ಕಾಮಗಾರಿಗಳ ಅನುಮೋದೆಗಾಗಿ ಪ್ರಸ್ತಾವನೆಗಳು ಸ್ಥಿ ್ವಿಕೃತವಾಗಿದ್ದು 
ವಿವರಗಳನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


(ಇ) | ಸದರಿ ಪ್ರಸ್ತಾವನೆಗಳಿಗೆ ಅನುದಾನ ಿಡುಗಡ' 
ಮಾಡಲು ವಿಳಂಬವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವಾಗ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ, 


ಅನುದಾನ-ಬಿಡುಗಡೆಗೆ ವಿಳಂಬವಾಗಿರುವುದಿಲ್ಲ. 


Pee 


(ಈ) | ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಕಲ್ಯಾಣ ಕಳೆದ ಮೂರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ 7 ನೇಲ 
ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಮಂಜೂರಾಗಿರುವ | ಅಭಿವೃದ್ಧಿ ಮಂಡಳಿಗೆ ಮಂಜೂರಾದ ಮತ್ತು ಬಿಡುಗಡೆಯಾದ 
ಹಾಗೂ ಬಿಡುಗಡೆ ಆಗಿರುವ ಅನುದಾನ ಎಷ್ಟು; ಅನುದಾನದ ವಿವರ ಈ ಕೆಳಗಿನಂತಿದೆ. 

(ವರ್ಷವಾರು ವಿವರ ನೀಡುವುದು) ರೂ. ಕೋಟಿಗಳಲ್ಲಿ 


ಸರ್ಕಾರದಿಂದ | ಮಂಡಳಿ 
ಆರ್ಥಿಕ ವರ್ಷ ಮಂಜೂರಾಗಿರುವ | ಬಿಡುಗಡೆಯಾದ 
ಅನುದಾನ ಅನುದಾನ 
2017-18 1000.00 | 800.00 
2018-19 1000.00 | 1000.00 
2019-20 | 1500.00 1125.00 
| ಒಟ್ಟು 3500.00 | 2925.00 


(eu) | ಈ ಅವಧಿಯಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಯಾವ | ಈ ಅವಧಿಯಲ್ಲಿ ಮಂಡಳಿಯಿಂದ ವಿವಿಧ ಕಾಮಗಾರಿಗಳನ್ನು 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ; ಎಷ್ಟು ಕೈಗೆತ್ತಿಕೊಳ್ಳಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ 
ಕಾಮಗಾರಿಗಳು ಪೂರ್ಣಗೊಂಡಿದೆ ಹಾಗೂ ಉಳಿದ | ಶಾಲಾ/ಕಾಲೇಜುಗಳ/ಪದವಿ ಕಾಲೇಜುಗಳಿಗೆ ಹೆಚ್ಚುವರಿ 
ಕಾಮಗಾರಿಗಳು ಯಾವ ಹಂತದಲ್ಲಿದೆ; (ವರ್ಷವಾರು ಕೋಣೆಗಳ /ಕಟ್ಟಡಗಳ/ಕಂಪೌಂಡ್‌ ನಿರ್ಮಾಣ, 
ವಿವರ ನೀಡುವುದು) ಪಿಠೋಪಕರಣಗಳನ್ನು ಒದಗಿಸುವುದು, ಕುಡಿಯುವ ನೀರಿನ 
ಕಾಮಗಾರಿಗಳು, ಶೌಚಾಲಯ ನಿರ್ಮಾಣ, ಅಂಗನವಾಡಿ 
ನಿರ್ಮಾಣ, ಗ್ರಂಥಾಲಯಗಳ ನಿರ್ಮಾಣ, ಎ.ಎನ್‌,ಎಮ್‌, 
ತಿಹೆಚ್‌.ಸಿ, ಸಿ.ಹೆಚ್‌.ಸಿ, ತಾಲ್ಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳಿಗೆ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದ. ತಾಲ್ಲೂಕು ಮತ್ತು 
ಜಿಲ್ಲಾ ಮಟ್ಟದಲ್ಲಿ ಒಳಾಂಗಣ ಮತ್ತು ಹೊರಾಂಗಣ 
ಕ್ರೀಡಾಂಗಣಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು 
ಹಾಗೂ ಗ್ರಾಮಗಳಲ್ಲಿ ಸಿ.ಸಿ.ರಸ್ತೆ, ಡಾಂಬರಿಕರಣ ರಸ್ತೆ, ಸೇತುವೆ 
ಮತ್ತು ಚರಂಡಿ ನಿರ್ಮಾಣ, ಕುಡಿಯುವ ನೀರು ಸರಬರಾಜು, 
ಕೆರೆಗಳ ನಿರ್ಮಾಣ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು 
ತೆಗೆದುಕೊಳ್ಳಲಾಗಿದೆ. 

ಕಳೆದ ಮೂರು ವರ್ಷಗಳಿಂದ ಅಂದರೆ 2017-18, 2018-19 
ಮತ್ತು 2೦19-20ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲೆಗೆ ಮಂಡಳಿ 
ತಂತ್ರಾಂಶದಲ್ಲಿರುವಂತೆ ಒಟ್ಟು 1410 ಕಾಮಗಾರಿಗಳು 
ಪೂರ್ಣಗೊಂಡಿರುತ್ತವೆ. 304 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, 12 
ಕಾಮಗಾರಿಗಳ ಪ್ರಸ್ತುತ ಹಂತದ ವಿವರ ಅನುಬಂಧ-3 ಮತ್ತು - 
4ರಲ್ಲಿ ಲಗತ್ತಿಸಿದೆ. 


| (et 


[ಕಲ್ಯಾಣ ನರ್ನಾಣನ ಅಭಿವೃದ್ಧಿ ನಿಗಮದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ನೌಕರರ 
ಸಂಖ್ಯೆ ಎಷ್ಟು(ವೃಂದವಾರು ಮಾಹಿತಿ ನೀಡುವುದು) 
ಈ ಪೈಕಿ ನಿಯೋಜನ ಮೇಲೆ ಸಾವ 
ಸಲ್ಲಸುತ್ತಿರುವವರ ಸಂಖ್ಯೆ ಎಷ್ಟು ಮತ್ತ 
ವಾರ್ಷಿಕವಾಗಿ ನಿಗಮದ ಸಿಬ್ಬಂದಿಗಳಿಗೆ ವೇತನ 
ಸಲುವಾಗಿ ಖರ್ಚಾಗುತ್ತಿರುವ ಹಣವೆಷ್ಟು? 


ಮಂಡಳಿಗೆ ಮಂಜೂರಾದ ಹುದ್ದೆಗಳನ್ನು ಆಯಾ ಇಲಾಖೆಗಳಿಂದ 
ನಿಯೋಜನೆ ಮೇರೆಗೆ ನಿಯಕ್ತಿಗೊಳಿಸಲಾಗುತ್ತಿದ್ದು, ಅವುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವವರ ಅಧಿಕಾರಿ/ನೌಕರರ ವಿವರ ಈ 
ಕೆಳಗಿನಂತಿದೆ. ಸರ್ಕಾರದ ಪತ್ರ ಸಂಖ್ಯೆ: 
ಯೋಇ/83/ಹೈಕವಿ/20186, ದಿನಾಂಕ; ೦4.೦5.2019ರನ್ವಯ 
ಕಾರ್ಯಲಯಾದಲ್ಲಿ ಮಂಜೂರಾಗಿ ತೆರವಾಗಿರುವ 
ಹುದ್ದೆಗಳಿಗೆದುರಾಗಿ ನಿವೃತ್ತ ಅಧಿಕಾರಿ/ಸಿಬ್ಬಂದಿಯವರನ್ನು 
ಹೊರಗುತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳಲು ಅನುಮತಿ ನೀಡಿದ 
ಹಿನ್ನಲೆಯಲ್ಲಿ ಕಾಲಂ (6)ರಲ್ಲಿ ವಿವರಿಸಿದಂತೆ ನಿಯೋಜನೆ 
ಮೇಲೆಅಧಿಕಾರಿ/ಸಿಬ್ಬ ೦ದಿಯವರನ್ನು ಪಡೆದುಕೊಳ್ಳಲಾಗಿರುತ್ತದೆ. 


ಅಲ್ಲದೇ 


] 
ಕ್ರ.ಸಂ | ವೃಂದ | ಮಂಜೂ [ ಕಾರ್ಯ 7 ಖಾ ಖಾಲಿ ಇರುವ 
ರಾದ | ನಿರ್ವಹಿ | ಹುದ್ದೆಗಳ | ಹುದೆಗಳಿಗ 
ಹುದ್ದೆಗಳ | ಸುತ್ತಿರು | ಸಂಖ್ಯೆ | ಎದುರಾಗಿ 
ಸಂಖ್ಯೆ | ವ ಹೊರಗುತ್ತಿಗೆ 
ಹುದ್ದೆಗಳ ನೌಕರರನ್ನು 
ಸಂಖ್ಯೆ ಪಡೆದುಕೊಳ್ಳ 
ಲಾಗಿರುತ್ತದೆ 
1 2 3 7 4 _ 5 p 6 
ಗೂಢ ] 
1 13 08 05 02 
ಎ 
NR 
ಗ್ರ] ] 
2. 09 01 08 = 
ಬಿ 
ನ i - 
3 52 09 43 10 
ಗ್ರೂಫ್‌ ] 
4 09 0 09 09 
ಡಿ 
ಒಟ್ಟು 83 7] 18 | 65 R 2 


ಸದರಿ ಅಧಿಕಾರಿ/ಸಿಬ್ಬಂದಿಗಳಿಗೆ ವೇತನ ಸಲುವಾಗಿ ವಾರ್ಷಿಕವಾಗಿ 
ಖರ್ಚಾಗುತ್ತಿರುವ ಮೊತ್ತ ರೂ.2,21,29,176.00 (ಎರಡು ಕೋಟಿ 
ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂದು ನೂರಾ 
ಎಪ್ಪತ್ತಾರು ಮಾತ್ರ) 


Pritts 


(ಖು) 


2019-2020, 2020-2021ನೇ ಸಾಲಿನ | 2019-2020, 2020-2021ನೇ ಸಾಲಿನ ಆಯವ್ಯಯದಲ್ಲಿ ಕ ಸಣ | 
ಆಯವ್ಯಯದಲ್ಲಿ ಕಲ್ಯಾಣ ಕರ್ನಾಟಕ | ಕರ್ನಾಟಕ ಪ್ರದೇಶಾಭಿವೃದ್ಧಿಗೆ ಬಿಡುಗಡೆ ಮಾಡಲಾದ ಅನುದಾನದೆ | 
ಪ್ರದೇಶಾಭಿವೃದ್ಧಿಗೆ ಬಿಡುಗಡೆ ಮಾಡಲಾದ ಹಣ ವಿವರ ಈ ಕೆಳಕಂಡಂತಿದೆ. 
ಎಷ್ಟು ಯಾವ ಶೀರ್ಷಿಕೆಯಡಿ ಬಿಡುಗಡೆ ಸರ್ಕಾರದಿಂದ | 
ಆರ್ಥಿಕ ಹಂಚಿಕೆಯಾದ 
ಮಾಡಲಾಗಿದೆ; ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಘಟಕಗಳು ಬಿಡುಗಡೆಯಾದ 
ವರ್ಷ ಅನುದಾನ 
ಕಾಮಗಾರಿಗಳಿಗೆ ಅನುದಾನ ಖರ್ಚಾಗದೇ ಇದ್ದಲ್ಲಿ ಅನುದಾನ 
ಸುಂಧಿನ ವರ್ಷಕ್ಕೆ ಕಾಯ್ದಿರಿಸುವ ಅವಕಾಶ || ಸಾಮಾನ್ಯ | 00೦ 762.75 
ಕಲ್ಪಿಸಲಾಗಿದೆಯೇ? | ಎನ್‌ಸಿಪಿ | 343. Il 257.79 
2019-20 + 
ಟಿ.ಎಸ್‌.ಪಿ 139.29 104.46 
ಒಟ್ಟು 1500.00 | 1125.00 | 
3 
ಸಾಮಾನ್ಯ 648.86 162.215 
— — 
ಎಸ್‌.ಸಿ.ಪಿ 343.71 85.9275 
2020-21 —— 
ಟಿ.ಎಸ್‌.ಪಿ 139.29 34.8225 
ಒಟ್ಟು 1131.86 282.965 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕಾಮಗಾರಿಗಳಿಗೆ ಅನುದಾನ 
ಖರ್ಚಾಗಿದೇ ಇದ್ದಲ್ಲಿ ಮುಂದಿನ ವರ್ಷಕ್ಕೆ ಕಾಯ್ದಿರಿಸುವ ಅವಕಾಶ 
ಮಾಡಿಕೊಳ್ಳಲಾಗಿದೆ. 


ಸಂಖ್ಯೆ: ಪಿಡಿಎಸ್‌ 41 ಹೆಚ್‌ಕೆಡಿ 2020 


ಎಸೆ, ಎಯಿಔಲಸೂಸೆ 
(ಬಿ.ಎಸ್‌.ಯಡಿಯೂರಪ್ಪ), ಫ್‌ 


ಮುಖ್ಯಮಂತ್ರಿ 


9.5೮% - 1 


KALYANA KARNATAKA REGION DEVELOPMENT BOARD 


Bidar District Talukawise expenditure (As on 31-08-2020) 
Rs.in Lakhs 


Expenditure 


993.713 


503.754 


1109.086 


5732.408 


2018-19 


Humnabad 


MICRO TOTAL 4485,250 


MACRO 989.414 
cpa 104.188 


REGIONAL FUND 246.600 


2019-20 GRAND TOTAL 6044.63 


ಟಂ ' ಅನುಬಂಧ-2 
ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ 


ಬೀದರ ಜಿಲ್ಲೆಯಿಂದ ಬಂದಿರುವ 2018-19ನೇ ಸಾಲಿನಲ್ಲಿ ಮಂಡಳಿಗೆ ಸಲ್ಲಿಸಿದ ಪ್ರಸ್ತಾನೆಗಳ ವಿವರ ಹಾಗೂ ಜಿಲ್ಲಾಧಿಕಾರಿಗಳು ಬೀದರ ರವರಿಗೆ ಬರೆದ ಪತ್ರ ದಿನಾಂಕದ ವಿವರ 


ಅಂದಾಜು 
ಕಾಮಗಾರಿಗಳ ಜಿಲ್ಲಾಧಿಕಾರಿಯವರಿಗೆ 
ಪ್ರಸ್ತಾವನೆ ಯಾರಿಂದ ಸ್ವೀಕೃತ ಕಾಮಗಾರಿ ಹೆಸರು ಸಂಖ್ಯೆ el ಬರೆದ ಪತ್ರ ಸಂಖ್ಯೆ 
(ಲಕ್ಷಗಳಲ್ಲಿ & ದಿನಾಂಕ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೀದರ 
200.00 
i 07/1-07-2018 


ಬೀದರ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ, 
ತರಬೇತಿದಾರರ ಕೌಶಲ್ಯ ಅಭಿವೃದ್ಧಿಗಾಗಿ 


ಪ್ರಿತಿ ಜೈಭೀಮ ಗ್ರಾ ಮಂ ಸದಸ್ಕರು 


ಬಸವಕಲ್ಕ್ಮಾಣ ತಾಲೂಕಿನ ಕೋಹಿನೂರ ಗ್ರಾಮ 
ಸರಜವಳಗಾ ತಾ॥ ಬಸವಕಲ್ಯಾಣ ಜಿ॥ 


ಪಂಚಾಯತ ವ್ಯಾಪ್ತಿಯಲ್ಲಿ ಬರುವ ಸರಜವಳಗಾ 
ಗ್ರಾಮದಲ್ಲಿ ಸಿಸಿ ರಸ್ತೆ & ಒಳಚರಂಡಿ ನಿರ್ಮಾಣ 


ಹಾಗೂ ರಹಿಮ ಖಾನ ಶಾಸಕರು, 
231.00 ಬ 
i 03-08-2018 
50.00 1742 
” 09-08-2018 


ಪಿತಿ ಜೈಭೀಮ ಗ್ರಾ ಮಂ ಸದಸ್ಯರು ಬಸವಕಲ್ಯಾಣ ತಾಲೂಕಿನ ಕೋಹಿನೂರ ಗ್ರಾಮ 

ಸರಜವಳಗಾ ತಾ॥ ಬಸವಕಲ್ಯಾಣ ಜಿ॥ ಪಂಚಾಯತ ವ್ಯಾಪ್ತಿಯಲ್ಲಿ ಬರುವ ಸರಜವಳಗಾ 

ಬೀದರ & ಶ್ರೀ. ಎಸ್‌.ಎಸ್‌. ಸಂತಾಜಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಒಳಚರಂಡಿ ಹಾಗೂ 
ಅಧ್ಯಕ್ಷರು ಗ್ರಾ. ಪಂ ಕೋಹಿನೂರ ಮಂಟಪ ಕಾಮಗಾರಿ ಮಂಜೂರಾತಿ ನೀಡುವ 


462.00 I 
07-09-2018 


3199 
25-10-2018 


ಶ್ರೀಮತಿ ಭಾರತಬಾಯಿ ಮಲ್ಲಿನಾಥ 


ಮಂಠಾಳ ಜಿ.ಪಂ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ 
ಶೇರಿಕಾರ ಅಧ್ಯಕ್ಷರು, ಜಿಲ್ಲಾ ಪಂ. ಬೀದರ 


755.00 
ರಸ್ತೆ ಕಾಮಗಾರಿ ಕೈಗೊಳ್ಳಲು ಅನುದಾನ _ 


ಹುಮನಾಬಾದ ತಾಲೂಕಿನ ದುಬಲಗುಂದಿ ಜಿ.ಪಂ. 
ಕೇತ್ರದ ವ್ಠಾಪಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ 10 
ಬಿ ಖ್‌ pr) ಹು 
ಮ ಅನುದಾನ ಮಂಜೂರೂ ಮಾಡುವ 


ನ) 


ಶ್ರೀ 
ಪರಿ 


ಶ್ರೀ ಬಿ. ನಾರಾಯಣರಾವ್‌ ಶಾಸಕರು, 
ಬಸವಕಲ್ಯಾಣ ವಿಧಾನ ಸಭಾ ಕ್ಷೇತ್ರ 


ರ 


ಷತ್‌ ಸದಸ್ಯರು, ಕೊಠಡಿ ಸಂಖ್ಯೆ: 129. 
ಶಾಸಕರ ಭವನ-1, ಬೆಂಗಳೂರು 


ವನೆ ಯಾರಿಂದ ಸ್ವೀಕೃತ 


ಬೀದರ ಜಿಲ್ಲೆ 


ಪ್ರಾಚಾರ್ಯರು, ಸರಕಾರಿ ಪ್ರಥಮ ದರ್ಜೇ 


ಮಹಿಳಾ ಕಾಲೇಜು ಬೀದರ 


ಶ್ರೀ. ರಾಜಶೇಖರ.ಬಿ.ಪಾಟೀಲ ಗಣಿ ಹಾಗೂ 
ಭೂ ವಿಜ್ಞಾನ ಹಾಗೂ ಮುಜರಾಯಿ 
ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು 


& 


ಘುನಾಥರಾವ ಮಲ್ಫಾಪೂರೆ ವಿಧಾನ 


Providing CC Road, CC Drain, Divider, 
Foot Path, Street Lighting CD works, and 
Etc to Basava Mahamane at Basavakalyan 


Anubhava mantapa from Basavakalyan NH- 
65 Road opposite mini vidhan soudha from 
km 0.00 to 1.50 (including divider, foot path, 


ಜಿಲ್ಲಾಧಿಕಾರಿಯವರಿಗೆ 
ಬರೆದ ಪತ್ರ ಸಂಖ್ಯೆ 


ಅಂದಾಜು 
ರಿಗ 
ಕಾಮಗಾರಿ ಹೆಸರು ನ | ಮೊತ್ತ 
p) 
(ಲಕ್ಷಗಳಲ್ಲು ೩ ದಿನಾಂಕ 
1 
) 
1 
1 


town Bidar Dist. 


Improvements to Approach Road to 


street light, CD works and Drain etc) at 
Basavakalyan Town Bidar Dist. 
Infrastucture Developmenent of 


4382 
335.00 
19-12-2018 


4406 
50.00 
21-12-2018 
6715 
19-01-2019 
ಮೈಕ್ರೋ-58 & 
ಭಾ 6715 
ಮ್ಯಾಕ್ರೋ- 69= 2016.00 
ಶ 19-01-2019 
ಒಟ್ಟು- 127 


Government First Grade Women's 
College, Bidar 


4382 
365.00 
19-12-2018 


ಭಾಲ್ಕಿ ತಾಲ್ಲೂಕಿನ ಗೋರಚಿಂಚೋಳಿ ಗ್ರಾಮ 
ಪಂಚಾಯತ್‌ ಕಟ್ಟಡ ದುರಸ್ಥಿ ಕಾಮಗಾರಿಗಾಗಿ 


2018-19 ನೇ ಸಾಲಿನ ಮೈಕ್ರೋ 
ಕ್ರಿಯಾ ಯೋಜನೆ ಅಡಿಯಲ್ಲಿ 2 
ಕಾಮಗಾರಿಗೆ ಮಂಜೂರಾತಿ 
ನೀಡಲಾಗಿರುತ್ತದೆ. 


ಬೀದರ ಜಿಲ್ಲೆಯ 5 ತಾಲ್ಲೂಕುಗಳಿಗೆ ಕಾಮಗಾರಿ 
ಪಸ್ತಾವನೆ 


' ಅಂದಾಜು 
ಜಿಲ್ಲಾಧಿಕಾರಿಯವರಿಗೆ 
ಪ್ರಸ್ತಾವನೆ ಯಾರಿಂದ ಸ್ವೀಕೃತ ಕಾಮಗಾರಿ ಹೆಸರು id ಸ 
Kk a) ಸಂಖೆ ರು ಬರೆದ ಪತ್ರ ಸಂಖ 
[] (ಲಕ್ಷಗಳಲ್ಲಿ) ರ 
ನಾ & ದಿನಾಂಕ 


Sr. A.P.P-l1 Karnataka Lokayukta, 
Letter No. Compt/ LOK/ GLB/ 
5817/2013/Sr.APP-1 Date: 
02/04/2019 ನಿರ್ದೇಶಕರು, ಹಾಗೂ 
ಪದನಿಮಿತ್ತ ಸರಕಾರದ ಉಪ ಕಾರ್ಯದರ್ಶಿ 
ಗ್ರಾ.ಅ. &೬ ಪಮ ರಾಜ್‌ ಇಲಾಖೆ, 
ಬೆಂಗಳೂರು, ಡಾ॥ ಜಗನ್ನಾಥ ಹೆಬ್ಬಾಳೆ, 


ಬೀದರ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಎಕಲಾಸ್‌ ಪೂರ- 

ಕೋರೂರು ಗೃಮದ ರಸ್ತೆ ನಿರ್ಮಾಣ ಹಾಗೂ 

ಕಾರಂಜಾ ಡ್ಯಾಂಗೆ ಅಡ್ಡಲಾಗಿ ಸೇತುವೆ ಸೇರಿ 
ನಿರ್ಮಾಣ 


2019-20ನೇ ಸಾಲಿನ ಮ್ಯಾಕ್ರೋ 
ಕ್ರೀಯಾ ಯೊಜನೆ ಅಡಿಯಲ್ಲಿ 
ಮಂಜೂರಾತಿ ನೀಡಲಾಗಿರುತ್ತದೆ. 


1 416.00 ke 
’ 25-02-2019 


10.00 7871 
’ 25-02-2019 
j 7871 
25-02-2019 


3 1300.00 4 
’ 07-08-2019 


10297 
27-11-2019 


ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಪ್ರಾದೇಶಿಕ 
ಅಧ್ಯಾಯನ ಕೇಂದ್ರಕ್ಕೆ ವಿವಿಧ ಕಾಮಗಾರಿಗಳಿಗಾಗಿ 
ಅನುದಾನ 


ಸಂಯೋಜನಾಧಿಕಾರಿಗಳು, ಪ್ರಾದೇಶಿಕ ಕೇಂದ್ರ, 
ಬೀದರ 


ಬೀದರ ಜಿಲ್ಲೆಯ ಒಳಾಂಗಡ ಕ್ರೀಡಾಂಗಣದಲ್ಲಿರುವ 
ಬ್ಯಾಡ್ಮಿಂಟನ್‌ ಕೋಟ್‌ಗೆ ಸಿಂಥೇಟಿಕ್‌ ಮ್ಯಾಟ್‌ 
ಅಳವಡಿಸಿಕೊಡುವುದು 


ಅಧ್ಯಕ್ಷರು, ಬೀದರ ಜಿಲ್ಲಾ ಬ್ಯಾಡಮಿಂಟನ್‌ 
ಅಸೋಸಿಯೇಶನ್‌ (ರಿ) ಬೀದರ 


ಹೈದ್ರಾಬಾದ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 
2019-20ನೇ ಸಾಲಿನ ಮೈಕ್ರೋ ಹಾಗೂ 2019-20 
ನೇ ಸಾಲಿನ Shelf Of Project (2018-19 ನೇ 
ಸಾಲಿಗೆ ಹೆಚ್ಚುವರಿ ಅನುದಾನ) ಮೈಕ್ರೋ ಯೋಜನೆಯ 
ಸಾಮಾಜಿಕೇತರ ವಲಯದಲ್ಲಿ ಬಾಕಿ ಅನುದಾನಕ್ಕೆ 


ಪ್ರಸ್ತಾವನೆ 
ಕ.ಕ.ಪ್ರಅ. ಮಂಡಳಿ 2019-20 ನೇ ಸಾಲಿನ ಮೈಕ್ರೋ 
ಮತ್ತು ಮ್ಯಾಕ್ರೋ ಕ್ರಿಯಾ ಯೋಜನೆಯ $h!f of 


Project ಅಡಿಯಲ್ಲಿ ಕಾಮಗಾರಿಗಳನ್ನು 
ಮಂಜೂರಾತಿ ನೀಡುವ 


ಶ್ರೀ ಬಿ.ನಾರಾಯಣರಾವ್‌ ಶಾಸಕರು, 
ಬಸವಕಲ್ಯಾಣ ವಿಧಾನ ಸಭಾ ಮತ ಕ್ಷೇತ್ರ 
ಬಸವಕಲ್ಯಾಣ 


ಶ್ರೀ ವಿಜಯ್‌ ಸಿಂಗ್‌ ಸದಸ್ಯರು, 
ಕರ್ನಾಟಕ ವಿಧಾನ ಪರಿಷತ್ತು ಸ್ಥಳಿಯ 
ಸಂಸ್ಥೆಗಳ ಕ್ಷೇತ್ರ ಬೀದರ 

p 


47 500.00 


pe 


\ 4 ಜೆ ಅನುಬಂಧ-3 > 
ಜಿ KALYANA KARNATAKA REGION DEVELOPMENT BOARD / 
BIDAR DISTRICT 2017-18 TO 2019-20 SECTORWISE ABSTRACT (as on 31-08-2020) 


2017-18 


Rs.in Lakhs 


Completed Under Progress Not Started 


3 0 | 27611 


District 


1 


0 | sass | 493422 
0° | 209596 | 162698 | 
7 


[ey 
[al 


30 

A Ts uo 

157 

20 NN TN ETN 

owes TU 

Tora NN ET 

Education 38 136 
————— 

2019-20 [Pod Sries S——isn ss 

Water Sippy Eo — 

ರಗಣ NN NN EN NE NN NN ESSN 

TOTAL NN EN EN TN ESN NTN 

168 250 

Healt EN EN NN NN TENN TN 

ನಂ NN NN NN NEN ESN ETN 

2017-1870 2019-20 [WOME AEs 
Roads & Bridges MSs 7s 

water Supoy OE 

Otes Esa 

L aes ose |i 


K i ಅನುಬಂಧ-4 
KALYANA KARNATAKA REGION DEVELOPMENT BOARD 
BIDAR DISTRICT NOT STARTED ABSTRACT 


No of ADM 
Approved 


